ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 1037 (1165) 
' ಸದಸ್ಯರ ಹೆಸರು : "ಶ್ರೀ ಎಸ್‌. ರವಿ (ಸೈಳೀಯ ಸಂಸ್ಥೆಗಳ ಕ್ಲೇತ್ರದಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 07-03-2022 
ಉತ್ತರಿಸಬೇಕಾದ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಫಣ ೭ ಹಾಗೂ ಸಕಾಲ 
ಸಚಿವರು 
(ಕ! ಪ್ರಶ್ನೆ ಉತ್ತರ 
!' ಸಂ. W . 

ಅ) ನೂತನ ರಾಷ್ಟೀಯ ಶಿಕಣ | ರಾಷ್ಟ್ರೀಯ ಶಿಕ್ಷಣ ವೀತಿ 2020ನ್ನು ಸಮರ್ಪಕವಾಗಿ 
ನೀತಿಯನ್ನು : ರಾಜ್ಯದಲ್ಲಿ ಯಾವ'| ಅನುಷ್ಠಾನಗೊಳಿಸುವ ನಿಟ್ಕೆನಲ್ಲಿ, ಈಗಾಗಲೇ ಶಿಕ್ಷಣ 
ಶೈಕ್ಷಣಿಕ ವರ್ಷದಿಂದ |'ಇಲಾಖಿ  ಕಾರ್ಯಪ್ರುವೃತ್ತರಾಗಿದ್ದು ಅನುಷ್ಠಾನ 
ಪ್ರಾರಂಭಿಸಲಾಗುವುದು; ಈ | ಕಾರ್ಯಪಡೆಯ ಶಿಫಾರಸ್ಸಿನಂತೆ ಹಂತ ಹಂತವಾಗಿ 
ನೀತಿಯನ್ನು ಜಾರಿಗೊಳಿಸಲು | ಜಾರಿಗೆ ತರಲಾಗುತ್ತಿದೆ. 
ಅಗತ್ಯವಿರುವ ನಿಯಮ ಮತ್ತು 
ರೂಪುರೇಷಗಳನ್ನು ಕರ್ನಾಟಕ ಸರ್ಕಾರವು ರಾಷ್ಟ್ರೀಯ ಶಿಕ್ಷಣ ನೀತಿ 
ಅಂತಿಮಗೊಳಿಸಲಾಗಿದೆಯೆೇೇ '(ವಿವರ | 2020ನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು 04 
ನೀಡುವುದು) 5 ಮಾರ್ಚ್‌ 20200 ರಂದು ಒಂದು ಅನುಷ್ಠಾನ 


ಕಾರ್ಯಪಡೆಯನ್ನು ರಜಿಸಿದೆ. 
*« ಶಿಕ್ಷಣ ಮಂತ್ರಾಲಯ, ಭಾರತ ಸರ್ಕಾರ, 
- ಇವರಿಂದ ನೀಡಿರುವ ರಾಷ್ಟ್ರೀಯ ಶಿಕ್ಷಣ ನೀತಿ 
2020ರ  ಕಾಲಸೂಚಿಯಂತೆ ಅನುಷ್ಠಾನ 
- ಪ್ರಮಗಳನ್ನು ಕೈಗೊಳ್ಳಲು ರಾಜ್ಯ ಸರ್ಕಾರ 


ಹಾಗೂ ಇಲಾಖೆಯು ಕಾರ್ಯ 
ಪ್ರವೃತವಾಗಿರುತ್ತದೆ. 
* ಶಿಕ್ಷಣ ವೀತಿಯ ಅನುಷ್ಠಾನ ಚೌಕಟ್ಟಿನ 
ರೂಪುರೇಷೆಯನ್ನು ವಿನ್ಯಾಸಗೊಳಿಸಲು ' 
- ಉಪಸಮಿತಿಗಳನ್ನು ರಚಿಸಲಾಗಿದೆ. 
« ಅದರಂತೆ ಉಪಸಮಿತಿಗಳು - ರಾಷ್ಟ್ರೀಯ | 
ಶಿಕ್ಷಣ ನೀತಿ 2020ರ ಸಮಗ್ರ |. 


ದೃಷ್ಠಿಕೋನವನ್ನು ಅರ್ಥ ಮಾಡಿಕೊಳ್ಳಲು 
ಮತ್ತು ರಾಜ್ಯದಲ್ಲಿ ಈ ನೀತಿಯ ಯಶಸ್ವಿ 
ಅನುಷ್ಠಾನಕ್ಕೆ ಪರಿಣಾಮಕಾರಿಯಾದ 
ವಿಧಾನಗಳನ್ನು ಅನ್ನೇಷಿಸಲು ಸಮಗ್ರವಾದ 
ಸಂವಾದಗಳನ್ನು ಕೈಗೊಂಡು ವರದಿಗಳನ್ನು 
ಪಡೆಯುವ ಪ್ರಕ್ರಿಯೆ ಜಾರಿಯಲ್ಲಿದೆ: 

° ಶಾಲಾ ಶಿಕ್ಷಣಕ್ಕಾಗಿ ಪ್ರಮುಖವಾದ ಪಠ್ಯಕ್ರಮ 
ಮತ್ತು ಬೋಧನಾ/ಕಲಿಕಾ ಪದೃತಿ ರೂಪಿಸುವ 
ನಿಟ್ಟಿನಲ್ಲಿ ರಾಜ್ಯ ಫೋಕಸ್‌ ಗ್ರೂಪ್‌ಗಳು 
ಪೊಸಿಷನ್‌ ಪೇಪರ್‌ ಸಿದ್ದಪಡಿಸುವ 


ಆ) 


ಕಾರ್ಯದಲ್ಲಿ ತೊಡಗಿರುತ್ತದೆ. ಇಲಾಖೆಯು 
ಎಲ್ಲ ಹಂತಗಳ ಪಠ್ಯಕ್ರಮ ವಿನ್ಯಾಸ 
ಸಿದ್ದವಾದ ನಂತರ ಶಿಕ್ಷಕರ ವೃತ್ತಿಪರ 
ತರಬೇತಿಗಳನ್ನು ಕೈಗೊಳ್ಳುವ ವಿಟ್ಟಿನಲ್ಲಿ 
ಕಾರ್ಯಪುವೃತ್ತವಾಗುತ್ತದೆ. - 


ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಸಂಬಂಧ ಶಿಕ್ಷಣ 
ಮಂತ್ರಾಲಯ, ಭಾರತ ಸರ್ಕಾರ, ಇವರು ನೀಡಿರುವ 


"Task-Points-ಗಳನ್ನು2020-ರಿಂದ2030ರ 
ಸಾಲಸೂಚಿ:ಯಲ್ಲಿ ಅನುಷ್ಠಾನ ಮಾಡಲು ಕ್ರಮ 
ಕೈಗೊಂಡಿದೆ. 


ಜಿ 


'ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ |. 


ಪ್ರಕಾರ 
ಇರಬೇಕಾದ 
ಸೌಲಭ್ಯಗಳೇಸು; 
ಕಾಲೇಜುಗಳಲ್ಲಿ 
ಪಠ್ಯಕ್ರಮವನ್ನು 
ಅಂತಿಮಗೊಳಿಸೆಲಾಗದೆಯೇ 
ಹಾಗಿದ್ದಲ್ಲಿ, ಪಠ್ಯಕ್ರಮದ. 
ನೀಡುವುದು; 


"ಶಾಲಾ-ಕಾಲೇಜುಗಳಲ್ಲಿ 
ಅಗತ್ಯ ಮೂಲ 
ಈ ನೀತಿಯಂತೆ 
"ಎಲ್ಲಾ ಶಾಲಾ -! 
ಅಳ ಐಥಿಸುತಿಕುವ 


ವಿವರ 


“ನೀಡುವ ನಿಟ್ಟಿನಲ್ಲಿ ಸುಸಜ್ಜಿತ ಕಟ್ಟಿಡ, ಕುಡಿಯುವ 


| ಕಾಂಪೌಂಡ್‌, ವಿಶೇಷ ಅಗತ್ಯತೆಯುಳ್ಳ ಮಕಳಿಗೆ 


"| ಮಾಡಲಾಗಿದೆ. 


ಅನುಷ್ಠಾನಗೊಳಿಸುವ. ನಿಟ್ಟಿನಲ್ಲಿ 


ಶಾಲಾ ಕಾಲೇಜುಗಳಲ್ಲಿ ಗುಣಮಟ್ಟದ ಶಿಕ್ಷಣ 


ನೀರು, ಶೌಚಾಲಯ, ಗ್ರಂಥಾಲಯ, |: 
ಪ್ರಯೋಗಾಗಲಯಗಳು, ಆಟದ ಮೈದಾನ, ಶಾಲಾ 


ಶೌಚಾಲಯ, ರಾಂಪ್‌ ಇತ್ಯಾದಿಗಳ ಮೂಲಕ 
ವಿದ್ಯಾರ್ಥಿಗಳಿಗೆ ಒತ್ತಡವಿಲ್ಲದ ಉತ್ತಮವಾದ ಕಲಿಕಾ 
ವಾತಾವರಣವನ್ನು ಒದಗಿಸುವಂತೆ ಶಿಫಾರಸ್ಸು 

ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ 
ಅನುಷ್ಠಾನ 
ಕಾರ್ಯಪಡೆಯು ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 
ಪಠ್ಯಕ್ರಮ ವಿನ್ಯಾಸದಲ್ಲಿ ಹಾಗೂ ಕಲಿಕಾ ಬೋಧನಾ 
ಮತ್ತು ಶಿಕ್ಷಣ ಶಾಸ್ತ್ರದಲ್ಲಿ ಬದಲಾವಣೆಗಳನ್ನು 
ಶಿಫಾರಸ್ಸು ಮಾಡಲಾಗಿದೆ. ಸದರಿ ಶಿಫಾರಸ್ಸುಗಳಂತೆ 
ಇಲಾಖೆಯು ಕಾರ್ಯಪ್ರವೃತ್ತರಾಗಿ ಎನ್‌.ಇ.ಪಿ. 2020ರ 
ಅನುಷ್ಠಾನ ಕಾರ್ಯಪಡೆ ಸೂಚಿಸಿದಂತೆ ಪಠ್ಯಕ್ರಮ 
ಸಿದ್ದಪಡಿಸಲು ಈ ಕೆಳಕಂಡ ಕಾರ್ಯಗಳನ್ನು 
ಜಾರಿಗೊಳಿಸಲಾಗಿದೆ. 


1. ಪೊಸಿಷನ್‌ ಪೇಪರ್‌ ರಚನೆ 

2. ಪಠ್ಯಕ್ರಮ ರಚನೆಗಾಗಿ ರಾಜ್ಯ ಫೋಕಸ್‌! 
ತಂಡಗಳ ರಚನೆ j 

3. ಪೂರ್ವಬಾಲ್ಯಾವಸ್ಥೆಗಾಗಿ ಪಠ್ಯಕುಮ ರಚನಾ 
ತಂಡಗಳು 

4. ಪಠ್ಯಕ್ರಮ ರಚನಾ ತಂಡಗಳ ಮೂಲಕ ಎನ್‌ 
.ಸಿ.ಎಫ್‌. ಶಿಫಾರಸ್ಸುಗಳ ಆಧಾರದ ಮೇಲೆ 
ಪಠ್ಯಕ್ರಮ ರಚನಾ ಕಾರ್ಯವನ್ನು 
ಕೈಗೊಳ್ಳಲಾಗುವುದು. 


ಇ) 


ಈ ನೀತಿಯಂತೆ ಶಾಲಾ-ಕಾಲೇಜುಗಳಲ್ಲಿ 
ಜೋದನೆ ಮಾಡುವ ಶಿಕ್ಷಕರಿಗೆ 
ನಿಗಧಿಪಡಿಸಿರುವ 


ಅರ್ಹತೆಗಳೇನು; ಮತ್ತು ಈ ಅರ್ಹತೆ 


* ಪ್ರಸ್ತುತ ರಾಜ್ಯದಲ್ಲಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ನೇಮಕವಾಗುವ ಶಿಕ್ಷಕರು ಪಿ.ಯು.ಸಿ, 
ಡಿ.ಇಡಿ/ಟಿ.ಸಿ. ಹಚ್‌: ಹಾಗೂ ಪೌಢ ಶಾಲೆಗಳಿಗೆ 
ನೇಮಕವಾಗುವ ಶಿಕ್ಷಕರು ಬಿ.ಎ!ಬಿ.ಎಸ್ಪಿ-ಬಿ.ಇಡಿ | 


ಹೊಂದಿರುವ ಎಷ್ಟು ಶಿಕ್ಷಕರ ಅವಶ್ಯಕತೆ ಕನಿಷ್ಠ ವಿದ್ಯಾರ್ಹತೆ ಹೊಂದಿರಬೇಕಾಗುತ್ತದೆ. 
ರಾಜ್ಯಕ್ಕಿದೆ; ಎಷ್ಟು ಶಿಷಕರು | « ಎಲ್ಲಾ ಸರ್ಕಾರಿ / ಅನುದಾನಿತ ಶಾಲೆಗಳಲ್ಲಿ 
ಲಭ್ಯರಿದ್ದಾರೆ; ಈ ಸಂಬಂಧ: ಶಿಕ್ಷಕರಿಗೆ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಎನ್‌.ಇ.ಪಿ. 
ಅಗತ್ಯ ತರಬೇತಿಗಳನ್ನು ನಿಷ್ಮಾ-1.0 ಎನಿಷ್ಠಾ-20 ಹಾಗೂ ವಿಷ್ಕ್ಮಾ-30 
ನೀಡಲಾಗಿದೆಯೇ; (ವಿವರ ನೀಡುವುದು) ತರಬೇತಿಯನ್ನು ನೀಡಲಾಗಿದೆ. 

ಈ) | ರಾಜ್ಯದಲ್ಲಿ ನೂತನ ರಾಷ್ಟ್ರೀಯ ಶಿಕ್ಷಣ ರಾಷ್ಟ್ರೀಯ: ಶಿಕ್ಷಣ ನೀತಿ 2020ರ ಸಂಬಂಧ 
' ನೀತಿಯನ್ನು ಜಾರಿಗೊಳಿಸಲು | ಶಿಕ್ಷಣ ಮಂತ್ರಾಲಯ, ಭಾರತ ಸರ್ಕಾರ, ಇವರು 
"ಅಗತ್ಯವಿರುವ: ವಾರ್ಷಿಕ! ನೀಡಿರುವ Task Ponts ಗಳನ್ನು 2020 ರಿಂಡ 2030 
ಅನುದಾನವೆಷ್ಟು: ಈ ನೀತಿಯನ್ನು ! ರವರೆಗಿನ ಕಾಲಸೂಚಜಿ'ಯಲ್ಲಿ ಅನುಷ್ಠಾನ ಮಾಡಲು 
ಅನುಷ್ಠಾನಗೊಳಿಸಲು ಮೀಸಲಿಟ್ಟಿರುವ | ರಾಜ್ಯ 'ಸರ್ಕಾರ ಹಾಗೂ ಇಲಾಖೆಯು ಕ್ರಮ 
ಅನುದಾನವೆಷ್ಟು; ' ಇದಕ್ಕಾಗಿ ಕೇ೦ದ್ರ | ಕೈಗೊಂಡಿದೆ. 
ಸರ್ಕಾರ ಮತ್ತು ರಾಜ್ಯ ಸರ್ಕಾರವು 
ಇಲ್ಲಿಯವರೆಗೆ ಬಿಡುಗಡೆ ಮಾಡಿರುವ ನೂತನ ರಾಷ್ಟೀಯ ಶಿಕ್ಷಣ .ನೀತಿ 2020ರ 
ಅನುದಾನವೆಷ್ಟು? ವಿವರ ನೀಡುವುದು) | ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ರಾಜ್ಯ ಸರ್ಕಾರದ 

ಆದೇಶದನ್ನಯ ಲೆಕ್ಕ ಶೀರ್ಷಿಕೆ 2202-01-113-0-01- 
0591 ಅಡಿಯಲ್ಲಿ ರೂ. 2000 ಲಕ್ಷಗಳ 
ಅನುದಾನವನ್ನು ಸಮಗ್ರ ಶಿಕ್ಷಣ ಕರ್ನಾಟಕ ಕಛೇರಿಗೆ 
ಬಿಡುಗಡೆಯಾಗಿದೆ. (ಅನುಬಂಧದಲ್ಲಿರಿಸಿದೆ 
ಶಿಕ್ಷಣ ಸಚಿವಾಲಯ, ಭಾರತ ಸರ್ಕಾರದ 
ಯೋಜನಾ ಅನುಮೋದನಾ ಮಂಡಳಿಯು (ಪಿ.ಎ.ಬಿ) 
2021-22ನೇ ಸಾಲಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ 
ಅನುಷ್ಠಾನದಡಿ ಬುನಾದಿ ಸಾಕ್ಷರತೆ ಮತ್ತು 
ಸಂಖ್ಯಾಜ್ಞಾನ ಕಾರ್ಯಕ್ರಮವನ್ನು 
ಕಾರ್ಯಗತಗೊಳಿಸಲು ಒಟ್ಟು ಮೊತ್ತ ;ರೂ.8389.67 
ಲಕ್ಷಗಳನ್ನು ಅನುಮೋದಿಸಿದೆ. i 
ಸ್ಸ್‌ 
ಇಪಿ 93 ಪಿಜಿಸಿ 2022 4 


ಪಾಥಮೆಕ ಮತ್ತು ಪೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


940 ToBeg 


ರಲಲ: ದಡಿ ಉಲಯಂದ ಇಪ ಪೇ ಕ “8ರ ಖಂಟ ಮಬನ 

ಇಂ £ಂಬಯರ ಭಲುಂಸಲಶಿದ್ಧಿ ಭಧ ಅಂ ಇಟಲಇ ಜಲಲ ರ ruse c 
veo ಫopಂ2ರe 52 'ಬಂಂಬಗೇಯಟಯದಿರನಂರ ಗ೧ಡ ಓಂ ೧ಬ 
೧ಂ000-ಉಂ ಆ ಛಿ ನನಯ "ಅಂ 2409p Rppecas hes Hooke 


eS 
798 ಎದ್‌ ಖು _ ಖ್‌ ್ಕ 
ae Her Reo pale hoe J 
SP 


p 
Rg ಹ ಔಂ ಉಚ ಉಕ 
[A 
ki 


nee ಯಥ ಓಂ ಲೇ ಈಡ : 


“ಟೀಂ 

hep oefhe ಓಂ ಧನ Kew. popoase @ ena ಸಾಧುಣಂರನ. ೦೮ 

[ AEB. CERES (VaTIN) uouensturipy pue Sunruzgg BroREups 30 

ನ ರ ಗಾಲ '§ Sp cosmo RR ದಂ 

ರಣೌಲ ೧೬೧ ೧0೦೫೭-೪೨೩'ಸಂ soe ver Bronrrs Heb ‘pesuon 
2eseng ae Flies “pee spe exe Keo (0) aoe ney pice 


ಭದ 
ToTo 120g 
Wot «cers v6 be eo wen poses ‘7 
ZOTL0cHaceng 


I-00 Kos pel noe oe 
epuon ‘Base ee Viger ‘se ತಾಭಿಲ ಯಣುಯ್ಲಂ ಡಂ 1 
- RN ಮ 
ಠಂ ನಥನಿಲ್ರುನೆಕೊಯ 
we ococ—eae ale voce pees Beheo yo: a9r2-ieoc 


ಲ 


ಧನನನನ ನಷ ನತ 


> 


iN80I4/2021 


ರಾಜ್ಯ ಹೆಂತದ ನಾಲ್ಕು ಚಾಲನಾ ಸಮಗ 
ಮ ಪೇದೆಗೆ ಅಗತ್ಯೆ ಅನುದಾನ 


ಪೌಢ ಸಾ 'ಉಪೆಸಮಿತಿಗಳಿಗಾಗಿ 
ಉಪ್ನತ ಪ 'ಷಂತವ ಸಾಮಗಾನ 


ಮೇಲೆ ಓದಲಾದ ಕಮಾಂತ (2) ಸರ್ಕಾರದ ಆದೇಶದಲ್ಲಿ, 2021-22ನೇ ಸಾಲಿಗೆ ಠಾಜ್ಯದಲ್ಲಿ 
ನಹಶವ ರಾಷ್ಟ್ರೀಯ ಶಿಕ್ಷಣ ವೀತಿ-2020 ಅನ್ನು ಅನುಸಪ್ಪನಗೊಳಿಸುವ ಸಃ ಸಂಬಂಧ ಸಮಗ್ರ ಶಿಕ್ಷಣ ಕರ್ನಾಟಕ 
ಕಾರ್ಯಕ್ರಮದ ಲೆಕ್ಕ ಶೀರ್ಷಿಕ:2202-01-113-0-01-059 (ಇತರೆ ಖರ್ಚುಗಳು) ಗೆ ಹೆಚ್ಚುವರಿಯಾಗಿ 
ರೂ.200.00 ಲಕ್ಷಗಳ ಅನುದಾನವನ್ನು ಮಂಜೂರು ಮಾಡಲಾಗಿದ್ದು, ಸದರಿ ಹೆಚ್ಚುವರಿ ಅನುದಾನವನ್ನು 
2021-22ನೇ ಸಾಲಿನ ಪೂರಕ ಅಂದಾಜುಗಳು 2ನೇ ಕಂತಿನಲ್ಲಿ ಒದಗಿಸುಷೆ ಮೂಲಕ 


ಕ್ರಮಬದ್ಧಗೊಳಿಸಲಾಗುವುದು ಎಂದು ತಿಳಿಸಲಾಗಿದೆ. 
ಪಸ್ಟಾವನೆಯಲ್ಲಿನ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ; ಇಪಿ 73 ಯೋಯೋಕ 2021 ಬೆಂಗಳೊರು 
ದಿನಾಂಕ: 27ನೇ ಅಕ್ಟೋಬರ್‌ 2021 


2021-22ನೇ ಸಾಲಿಗೆ ರಾಜ್ಯದಲ್ಲಿ ನೂತನ ಠಾಷ್ಟೀಯ ಶಿಕ್ಷಣ ನೀತಿ-2020ರ ಅನುಸಾರ ರಾಜ್ಯ 
ಪಠ್ಯಕ್ರಮದ ಚೌಕಟ್ಟನ್ನು ರಚಿಸಲು ರಾಜ್ಯ ಯೋಜನಾ ನಿರ್ದೇಶಕರು, ಸಮಗ್ರ ಶಿಕ್ಷಣ ಕರ್ನಾಟಕ, ಬೆಂಗಳೂರು, 
ಇವತು ಸಲ್ಲಿಸಿರುವ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಿ ಆಡೇಶಿಸಿದೆ 

ಸವರಿ ಕಾರ್ಯಕ್ರಮವನ್ನು ನಿರ್ದೇಶಕೆರು, ಡಿ.ಏಸ್‌.ಇ.ಆರ್‌.ಟಿ, ಬೆಂಗಳೂರು, ಇವರು ಆಯುಕ್ತರು, 
ಸೌರ್ಷಜನಕ ಶಿಕ್ಷಣ ಇಲಾಖೆ. ಬೆಂಗಳೂರು ಹಾಗೂ ರಾಜ್ಯ ಯೋಜನಾ ನಿರ್ದೇಶಕರು, ಸಮೆಶ್ವ ಶಿಕ್ಷಣ 
ಕರ್ನಾಟಕ. ಬೆಂಗಳೂರು, ಇಪರ ಮಾರ್ಗದರ್ಶನದೊಂದಿಗೆ ಅನುಷ್ಠಾಸಗೊಸರಕ್ಕದ್ದು. 


ನ ರದವರದುನಾನಸಾುತಗರಮುತೆಸಿನನುಂಯS ನಾಲಸಿಗಮಗಬೆಕರ 
ಭರ್‌ ಭನ್ರದಜಲಿಕೀವೀಿಾತಿ2202ನಯಿಪವಡಿಸಿಎ0ಿ3 ಸ(ಇತರೊಖರ್ದನನರು)ನಲಡಿಯಲ್ಲಿ 


ರುಸ ರಯಿನಗಿಬೆತಿಗನಲಸರರ್‌ರಂಯಕಗಳಇನುವಾನಧಿಂದ್ಯನಿಯವೂನುನಾ ಠ್ವ್ಯಪರಿಸತಕ್ಕದ್ದೆ. 


page 2 of 4 


ಮೇಲ್ಪಂಡಂತೆ ಒದಗಿಸಲಾದ ಅನುವಾನಕ್ಕೆ' ಪರಿಷ್ಕೃತ ಕ್ರಿಯಾ ಯೋಜನೆಯನ್ನು ಸಿದ್ದಪಡಿಸಿ 
ಆಯುಕ್ತರು. ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು. ಇವರಿಂದ ಅನುಮೋದನೆ ಪಡೆಯತಕ್ಕದ್ದು ಹಾಗೂ 
ಭರಿಸಲಾಗುಪ ವೆಚ್ಚಗಳಿಗೆ ನಿರ್ದೇಶಕರು, ಡಿ.ಎಸ್‌ ಇ.ಆರ್‌.ಟಿ. ಬೆಂಗಳೂರು, ಇವರು, ಸೂಕ್ತ ಲೆಕ್ಕ ಪತ್ರಗಳನ್ನು 
ಇಡತಕ್ಕದ್ದು, 
ಒದಗಿಸಲಾದ ಅನುದಾನದ ಮಿಶಿಯೊಳಗೆ- ಹಾಗೂ ಸರ್ಕಾಶದಿಂದ ಯಾವುದೇ ಹೆಚ್ಚುವರಿ ಅನುದಾನ 
ಕೊರಡಂತೆ. 2021-22ನೇ ಆರ್ಥಿಕ '3ಪಿನ ಅಂತ್ಯದೊಳಗೆ ' ಕಾರ್ಯ "ಕ್ರಮಷನ್ನು ಯಶಸ್ವಿಯಾಗಿ 
ಅಮಷಪ್ಪಾನಗೊಳಿಸಲು ಕ್ರಮಪಹಿಸತಕ್ಕದ್ದು, 
ಸದರಿ ಕಾರ್ಯಕ್ರಮದ “ಅಡಿಯಲ್ಲಿ ಕುರೀದಿಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ಖರೀದಿ ನಿಯಮಗಳನ್ನು 
ಹಾಗೂ ಕರ್ನಾಟಕೆ ಸಾರ್ಪಜನಿಕ ಸಂಗ್ಲಹಣೆಗಳಲ್ಲಿ 'ಪಾರದರ್ಶಕತೆ' ಅಧಿನಿಯಮ-1999 ಮತ್ತು ಅದರಡಿಯಲ್ಲಿ 
ಹೊರಡಿಸಲಾದ ನಿಯಮಗಳನ್ನು ಚಾಚೂ ತಪ್ಪದೇ ಕಡ್ಡಾಯವಾಗಿ ಹಾಗೂ ಕಟ್ಟುನಟ್ಟಾಗಿ ಪಾಲಿಸತಕ್ಕದ್ದು. 
ಸದರಿ ಯೋಜನೆಯ ಶೀಘ್ರ ಅನುಷ್ಠಾನಕ್ಕಾಗೆ ಆರ್ಥಿಕ ಮತ್ತು ಭೌತಿಕ ಗುರಿಗಳನ್ನು'ನಗರೆಪೆಡಿಸತಕ್ಕದ್ದು 
ಹಾಗೂ ಅದರನ್ವಯ ಛರಿಸಲಾಗುವ ವೆಚ್ಚದ ವಿವರಗಳನ್ನು ಪ್ರತಿ ಮಾಹೆ ಹೊಸ ಡಿಜಿಟಲ್‌ ಸಪೋರ್ಟ್‌ ಸಿಸ್ಥೆಂ 
(ಅವಲೋಕನ) ತಂತ್ರಾಂಶದಲ್ಲಿ ಕೆಡ್ಡಾಯವಾಗಿ ಇಂದೀಕೆರಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: 'ಆಇ 94 ಬಿಆರ್‌ಎಸ್‌ 2021, 
ದಿನಾಂಕಸ1.10.202 ರಲ್ಲಿ ನೀಡಿರುವ ಸಹೆಮತದನ್ವಯ ಹಾಗೂ ಸರ್ಕಾರದ ಆದೇಶ ಸಂಖ್ಯೆ. ಆಇ -01 
ಟಿಎಫ್‌.ಿ 2021 ದಿನಾಂಕ30:09:2021 ರಲ್ಲಿ ಸರ್ಕರದ ಪ್ರೆಭಾನ ಕಾರ್ಯದರ್ಶಿಯವರಿಗೆ 
ಪ್ರೆಕ್ಕಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಿದೆ. 


A ಅ: 
ಎಕೇಷಾಧಿಕಾರಿ ಮತ್ತು ಪದನಿಮಿತ್ತ ಈ 


ಸರ್ಕಾರದ ಅಧೀನ ಕಾಯನದರ್ಶಿ (ಯೋಜನೆ) 


| § ಪಾಥಮಿಕ ಮೃತ್ತು ಪ್ರೌಢ ಶಿಕ್ಷಣ ಇಲಾಖೆ 
ಇವರಿಗೆ AS 


1. ಮಹಾಲೇಖಪಾಲರು. ಕರ್ನಾಟಕ (ಆಡಿಟ್‌ 1 & 2) ಜೆಂಗಳೂರು. 
2. ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು. 
ಸೇ ರಾಜ್ಯ ಯೋಜನಾ ನಿರ್ದೇಶಕರು, ಸಮಗ್ರ ಶಿಕ್ಷಣ ಕರ್ನಾಟಕ, ಬೆಂಗಳೂರು. 
4. ನಿರ್ದೇಶಕರು. ಡಿ.ಎಸ್‌.ಇ.ಆರ್‌.ಟಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು. 


Page 30f 4 


(~~ 


